ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಉತರಿಸಬೇಕಾದ ದಿನಾಂಕ 


ಸದಸ್ಯರ 


853(915) 


13-03-2020 

ಶ್ರೀ.ಐವನ್‌ ಡಿ'ಸೋಜಾ(ನಾಮ ನಿರ್ದೇಶನ 
ಹೊಂದಿದವರು) 

ಮಾನ್ಯ ಕೈಮಗ್ಗ ಮತ್ತು ಜವಳಿ ಹಾಗೂ 
ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರು. 


ಕ 


ಉತ್ತರ 


ಅ) 


ಕೈಸ್ತ ಅಭಿವೃದ್ಧಿ ಪರಿಷತ್‌ನಿಂದ ಚಾಪಲ್‌ಗಳ 
ದುರಸ್ಥಿಗೆ ಹಣವನ್ನು ಬಿಡುಗಡೆ 
ಮಾಡಲಾಗಿದೆಯೇ; ಮಾಡಿದ್ದಲ್ಲಿ ಅದರ ವಿವರ 


ನೀಡುವುದು; 


-ಹೌದು- 


ವಿವರಗಳನ್ನು ಅನುಬಂಧ-1ರಲ್ಲಿ ನೀಡಲಾಗಿದೆ. 


ದಕ್ಷಿಣ `ಕನ್ನಡ ಜಿಲ್ಲೆಯ ನೀರು ಮಾರ್ಗದ `ಚಾಪಲ್‌ಗೆ ಅನುದಾನ 


ಆ) ಕೈಸ್ತ ಅಭಿವೃದ್ದಿ ಪರಿಷತ್‌ನಿಂದ ಚಾಪಲ್‌ಗಳಿಗೆ 
ಹಣ ಬಿಡುಗಡೆ ಮಾಡಲು ನಿರ್ಧಾರ |ನೀಡಲು ಆಗುವುದಿಲ್ಲ ಎಂದು ಹಿಂಬರಹ ನೀಡಿರುವುದಕ್ಕೆ ಕಾರಣ ಈ 
ತೆಗೆದುಕೊಂಡು ಹಣ ಬಿಡುಗಡೆ ಮಾಡಿದ್ದರೂ | ಕಳಕಂಡಂತಿದೆ. 
ದಕ್ಷಿಣ ಕನ್ನಡ ಜಿಲ್ಲೆಯ ನೀರು ಮಾರ್ಗದ |. ಹಿಂದಿನ ಕಿಶ್ಚಿಯನ್‌ ಅಭಿವೃದ್ದಿ ಸಮಿತಿಯಲ್ಲಿ ವಿಶೇಷ 
ಚಾಪಲ್‌ಗೇ ನೀಡಲು ಆಗುವುದಿಲ್ಲ ಎಂಬ | ಪ್ರಕರಣವೆಂದು ಪರಿಗಣಿಸಿ ಕೆಲವು ಚಾಪಲ್‌ಗಳಿಗೂ ಅನುದಾನ 
ಹಿಂಬರಹ ನೀಡಿರುವುದಕ್ಕೆ ಕಾರಣಗಳೇನು; ಬಿಡುಗಡೆ ಮಾಡಲಾಗಿದೆ. ಆದರೆ, ಸರ್ಕಾರದ ಆದೇಶ 
(ವಿವರ ನೀಡುವುದು) ಸಂಖ್ಯೆ:ಎಂಡಬ್ಬ್ಯ್ಯೂಡಿ 318 ಎಂಡಿಎಸ್‌ 2011, ದಿನಾಂಕ:16-01- 
2012ರಲ್ಲಿ ಚರ್ಚ್‌ಗಳ ದುರಸ್ಥಿ ಹಾಗೂ ಜೀರ್ಣೋದ್ಧಾರಕ್ಕೆ 
ಸಹಾಯಧನ ಬಿಡುಗಡೆ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಆದರೆ, 
ಸಂಪನ್ಮೂಲದ ಕೊರತೆಯಿಂದಾಗಿ ಚಾಪಲ್‌ಗಳಿಗೆ ಅನುದಾನ 
ಬಿಡುಗಡೆ ಮಾಡಿರುವುದಿಲ್ಲ. ಲಭ್ಯವಿರುವ ಅನುದಾನವನ್ನು ಆದ್ಯತೆ 
ಮೇರೆಗೆ ದೊಡ್ಡ ಚರ್ಚ್‌ಗಳ ದುರಸ್ಥಿ/ಜೀರ್ಣೋದ್ದಾರಕ್ಕಾಗಿ 
ನೀಡಲಾಗುತ್ತದೆ. 
€) T2018-270109ರ ಮೆಷ್‌ 2019-20ನೇ | 2018-2019 ಮೆತ್ತು 2019-20ನೇ ಸಾಲಿನಲ್ಲಿ "ಜಿಲ್ಲೆಗಳಿಂದ 
ಸಾಲಿನಲ್ಲಿ ಕೈಸ್ತ ಅಭಿವೃದ್ಧಿ ಪರಿಷತ್‌ನಿಂದ ಸ್ಪೀಕೃತವಾಗಿರುವ ಅರ್ಜೆಗಳ ವಿವರವನ್ನು ಅನುಬಂಧ-2ರಲ್ಲಿ 
ಚಾಪಲ್‌ಗಳಿಗೆ ಬಂದ ಅರ್ಜಿಗಳೆಷ್ಟು: ಈ ಹಿಂದೆ | ನೀಡಲಾಗಿದೆ. 
ಚಾಪಲ್‌ಗಳಿಗೆ ಹಣ ಬಿಡುಗಡೆ 
ಮಾಡಲಾಗಿದೆಯೇ; ಮಾಡಿದ್ದಲ್ಲಿ, ವಿವರ 
ನೀಡುವುದು? 
Ao್ಯೆMWD 41 LMQ 2020 LN § 
(ಶ್ರೀಮಂತ”ಬಾಳಸಾಹೇಬ ಪಾಟೀಲ್‌) 


ಕೈಮಗ್ಗ ಮತ್ತು ಜವಳಿ ಹಾಗೂ 
ಅಲ್ಪಸಂಖ್ಯಾತರ ಕಲ್ಯಾಣ ಸಜೆವರು 


“ಔಯ ಸಿ 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಐವನ್‌ ಡಿ'ಸೋಜಾ (ನಾಮನಿರ್ದೇಶನ)ರವರ ಚುಕ್ಕೆ ಗುರುತಿಲದ ಪಸೆ, ಸಂಖೆ: 915ಕೆ| 


ಅಲ್ಲಸಂಖ್ಯಾತರ ನಿರ್ದೇಶನಾಲಯ 


ಅನುಬಂಧ-1 


ಸಂಸ್ಥೆ ಹೆಸರು ಮತ್ತು ವಳಾಸ 


ಬಿಡುಗಡೆಯಾದ 
ಅನುದಾನ 


ಸೆಂಟ್‌ ಬ್ರಿಡ್ಗೇಟ್ಸ್‌ ಕಾನ್ವೆಂಟ್‌ ಚರ್ಚ್‌, ನಾಚನಹಳ್ಳಿ 
ಪಾಳ್ಯ ಮೈಸೂರು 


25.00 


ಕಾರುಣ್ಯ ನಿಲಯ, ಶಾಂತಿಪುರ, 


ಕೆ ಸದ ಕಿಂಗ್‌ ಕಾನ್ವೆಂಟ್‌ ಪ್ರಾರ್ಥನಾ ಮಂದಿರ, 
ಲಕ್ಷ್ಮಿಪುರಂ. 


ಪೇತ್ರನಿಕೇತನ್‌ (ದೀನ ಸೇವನಸಭೆ), 


ಕೃಷ್ಣವಿಲಾಸ. 


ಕಮಲ ನಿವಾಸ ಮಠದ ಪ್ರಾರ್ಥನಾ ಮಂದಿರ, 
ಜೊಂಪಾನ ಗ್ರಾಮ, 


ಪಟುಕೋಟೆ ಶಾಂತಿ ಗ್ರಾಮಾಭಿವೃದ್ಧಿ ಕೇಂದ್ರದ ಕನ್ಯಾ 

ಸ್ತೀಯರ ಮಠದ ಚಾಪಲ್‌ ಚರ್ಚ್‌. 
ಸೆಂಟ್‌ ಮೇರಿಸ್‌ ಕಾನ್ನೆಂಟ್‌ (ಚಾಪಲ್‌) 
ಸೆಂಟ್‌ ಜೋಸೆಫ್‌ ಕಾನ್ನೆಂಟ್‌ ಚರ್ಚ್‌ 


ಹೆಚ್‌.ಡಿ.ಕೋಟೆ 


ಹೆಚ್‌.ಡಿ.ಕೋಟೆ 


ಮೈಸೂರು 


10.00 
ಎನ್‌.ಆರ್‌.ಮೊಹಲ್ಲಾ. | 
ಅವಿಲಾ ಕಾನ್ವೆಂಟ್‌ ಪ್ರಾರ್ಥನಾ ಮಂದಿರ 


ಷಬ ೨ 


ಸಂಖ್ಯ: ೨1೨ಕ್ಕ ಉತ್ತರ. 


ETT) 
ETE ATES SSUES CNG MNS LWY 


dd As 


ಅಲ್ಪಸಂಖ್ಯಾತರ ನಿರ್ದೇಶನಾಲಯ 


ಅನುಬಂಧ-2 
2018-19 


ಜ್ಞಾನ ಮಂದಿರ ಕಾನ್ಹೆಂಟ್‌ ಚಾಪೆಲ್‌ 


ಮಾನಂದವಾಡಿ ರಸ್ತೆ 


ಕ್ರಿಸ್ತ ರಾಜ ಕಾನ್ನೆಂಟ್‌ ಚಾಪೆಲ್‌ 
ಮರಿಯ ವಿದ್ಯಾನಿವಾಸ್‌ ಕಾನ್ಸೆಂಟ್‌ ಚಾಪೆಲ್‌ 
ಸೆಜಿಟ್‌ ಅನ್ಸ್‌ ಕಾನ್ನೆಂಟ್‌ ಚಾಪೆಲ್‌ 

ಸೈಂಟ್‌ ಮೇರಿಸ್‌ ಕಾನ್ನೆಂಟ್‌ ಚಾಪೆಲ್‌ 


ಹಳೇಕೆಸರೆ 


ಪೋಸ್ಟ ಕಾರ್ಮಲಿ ಕಾನ್ಸೆಂಟ್‌ ಚಾಪೆಲ್‌ 
SS. 


2019-20 


ಹನಗಟ್ಟು 


ಅವರ್‌ ಲೇಡಿ ಆಫ್‌ ವಿಕ್ಷರೀಸ್‌ ಕಾನ್ನೆಂಟ್‌ 
ಚಾಪೆಲ್‌ 
ಕಾರ್ಮಲ್‌ ಭವನ್‌ ಚಾಪೆಲ್‌ 


ದಕ್ಷಿಣ ಕನ್ನಡ ಮಂಗಳೂರು ಪೆದಮಾಲೆ, ಕೆಲರಾಯಿ ಫಾತಿಮಾ ಕಾನ್ಸೆಂಟ್‌ ಚಾಪೆಲ್‌ 


